ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


KPSC- GP ಹುದ್ದೆಗಳ ನೇಮಕಾತಿಯ ಗೊಂದಲಗಳ ಬಗ್ಗೆ 


ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 
1246 (1560) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) KPSP 2011 ರ ರದ್ದಾದ 362 ಕೆ.ಎ.ಎಸ್‌. ಗೆಜೆಟೆಡ್‌ ಪ್ರೊಬೆಷನರಿ ಹುದ್ದೆಗಳಿಗೆ ಹೊಸ ನೇಮಕಾತಿ 
ಅಧಿಸೂಚನೆ ಹೊರಡಿಸುವುದು ಯಾವಾಗ; 


(ಆ) 2011ನೇ ಸಾಲಿನ ನೇಮಕಾತಿ ಗೊಂದಲ ಇತ್ಯಾರ್ಥವಾಗದೆ ಸರ್ಕಾರ ಹೊಸದಾಗಿ 2017-18ನೇ ಸಾಲಿನ 
KAS-GP 106 ಹಮದ್ಮೆಗಳಿಗೆ ಆತುರವಾಗಿ ಅಧಿಸೂಚನೆ ಹೊರಡಿಸಲು ಕಾರಣವೇನು; 


(ಇ) 2011ರಲ್ಲಿ ಅರ್ಜಿ ಸಲ್ಲಿಸಿದ್ದು ಪ್ರಸ್ತುತ ವಯೋಮಿತಿ ಮೀರಿದ ಅಭ್ಯರ್ಥಿಗಳು ಈ ಹೊಸ ನೇಮಕಾತಿಗೆ 
ಅರ್ಜಿ ಸಲ್ಲಿಸಬಹುದೆಳ; (ವಿವರ ನೀಡುವುದು) 


(ಈ) ಪ್ರಸ್ತುತ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆ ೩೭, ರಳsP ತಹಶೀಲ್ದಾರ್‌ ಸೇರಿದಂತೆ (2017-18ನೇ ಸಾಲಿನ 
KAS-GP ಹುದ್ದೆಗಳನ್ನು ಹೊರುತುಪಡಿಸಿ); ಒಟ್ಟು ಖಾಲಿ ಇರುವ ಕೆ.ಎ.ಎಸ್‌ ಗೆಜೆಟೆಡ್‌ ಪ್ರೊಬೆಷನರಿ 
(ಗ್ರೂಪ್‌-'ಎ' ಮತ್ತು ಗ್ರೂಪ್‌-'ಬಿ' ಹುದ್ದೆಗಳು ಎಷ್ಟು; ಹುದ್ದೆಗಳಿಗೆ ಅನುಸಾರವಾಗಿ ವಿವರ ನೀಡುವುದು; 


(ಉ) P೦೯ ಹೋಟಾ ಸಮಿತಿಯ ಶಿಫಾರಸ್ಸಿಗೆ ಅನುಗುಣವಾಗಿ ಟೀc (ಕೇ೦ದ್ರ ಲೋಕ ಸೇವಾ ಆಯೋಗ) 
ಯಂತೆ KPs€c ಯೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವ ಅಭ್ಯರ್ಥಿಗಳಿಗೆ ಅನುಕೂಲವಾಗಲೆಂದು 
ಪ್ರತಿ ವರ್ಷದ ನೇಮಕಾತಿಯ ಕ್ಯಾಲೆಂಡರನ್ನು ಬಿಡುಗಡೆ ಮಾಡುತ್ತಿದ್ದು ಕಳೆದ ನಾಲ್ಕು ವರ್ಷಗಳಿಂದ 


KPSc ಯೂ ನೇಮಕಾತಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡದೇ ಇರಲು ಕಾರಣವೇನು ? (ವಿವರ 
ನೀಡುವುದು) 


